ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 02ನೇ ಮಾರ್ಜ್‌, 2020 


ಸಕಾಲ ಸೇವೆಗಳಲ್ಲಿನ ಸಮರ್ಪಕ ಜಾರಿಯಲ್ಲಿನ ವೈಫಲ್ಯದ ಬಗ್ಗೆ 
ಶ್ರೀ ಟಿ.ಎ. ಶರವಣ (ವಿಧಾನ ಸಭೆಯಿಂದ ಚುನಾಯಿತರಾದವರು) - 


74 (164) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮತ್ತು ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ 


(ಅ) ಪ್ರಸ್ತುತ ಸರ್ಕಾರದ ಎಷ್ಟು ಇಲಾಖೆಗಳಲ್ಲಿ ಸಕಾಲ ಯೋಜನೆಯು ಜಾರಿಯಲ್ಲಿದೆ ಮತ್ತು ಎಷ್ಟು 
ಸೇವೆಗಳನ್ನು ನೀಡುತ್ತಿದೆ; (ಇಲಾಖಾವಾರು ಮಾಹಿತಿ ನೀಡುವುದು) 


(ಆ) ಸಕಾಲ ಸೇವೆಯಲ್ಲಿ ಅರ್ಜಿಗಳ ಸ್ವೀಕೃತಿ ಮತ್ತು ಅದಕ್ಕೆ ಪೂರಕವಾಗಿ ತಿರಸ್ಮಂತಗೊಂ೦ಡ ಅರ್ಜಿಗಳ 
ಪ್ರಮಾಣ ಎಷ್ಟು ಮತ್ತು ಅತೀ ಹೆಚ್ಚು ತಿರಸ್ಮಂತಗೊಂ೦ಡ ಅರ್ಜಿಗಳು ಯಾವ ಇಲಾಖೆಗೆ 
ಸಂಬಂಧಿಸಿದವುಗಳಾಗಿವೆ; (ಮಾಹಿತಿ ನೀಡುವುದು) 


(ಇ) ಸಕಾಲ ಅರ್ಜಿಗಳ ಅತೀ ಕಡಿಮೆ ಸ್ಟೀಕೃತಿಯು ಯಾವ ಯಾವ ಇಲಾಖೆಗಳಲ್ಲಿ ಕಂಡುಬರುತ್ತದೆ; 
ಇದಕ್ಕೆ ಕಾರಣಗಳೇನು ಹಾಗೂ ಇದರ ನಿವಾರಣೆಗೆ ಅನುಸರಿಸಿದ ಮಾರ್ಗೋಪಾಯಗಳೇನು; 


(ಈ) ಸಕಾಲ ಸೇವೆಯನ್ನು ಸಚಿವಾಲಯಕ್ಕೂ ವಿಸ್ತರಿಸಲು ಏಕೆ ಸಾಧ್ಯವಾಗಿಲ್ಲ ; ಸಚಿವಾಲಯದಲ್ಲಿನ 
ಅರ್ಜಿಗಳ ವಿಲೇವಾರಿಯು ವಿಳ೦ಂಬವಾಗುತ್ತಿರುವುದು ಸರ್ಕಾರದ ಗಮನಕೆೆ ಬಂದಿದೆಯೇ; 


(ಉ) ಸಕಾಲ ಯೋಜನೆಯು ಜಾರಿಯಾಗಿ ದಶಕ ಸಮೀಪಿಸುತ್ತಿರುವಾಗ ಪರಿಣಾಮಕಾರಿಯಾಗಿ 
ಜಾರಿಯಾಗಿಲ್ಲದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; ಇದನ್ನು ಹೆಚ್ಚು ಜನಸ್ನೇಹಿಯಾಗಿಸುವಲ್ಲಿ 
ಇರುವ ತೊಡಕುಗಳೇಮ? 


